ಹನುಮಂತರೆಡ್ಡಿ. ವೈ.” 


ಶ್ರೀ ಪಂಚಮುಖೀ ವೀರಭದ್ರೇಶ್ವರ 


ಬಳ್ಳಾರಿಯಿಂದ ವಾಯನ್ಯ ದಿಕ್ಕಿಗೆ 30 ಕಿ.ಮಾ. 
ದೂರದಲ್ಲಿ ಕುರುಗೋಡು ಸಟ್ಟಿಣನಿದೆ. ಇದು 
ಐತಿಹಾಸಿಕ ಪ್ರಸಿದ್ಧ ಸ್ಥಳ, ಕ್ರಿ. ಶೆ. ೧೦ನೇ ಶತಮಾನ 
ದಿಂದ ೧೨ ನೇ ಶತಮಾನದವರೆಗೆ "ಬಲ್ಲಕುಂದೆ ೩೦೦ 
ನಾಡಿನೆ ರಾಜಧಾನಿಯಾಗಿ ಇದು ಮೆರೆದಿದೆ. ಆ ಕಾಲ 
ದಲ್ಲಿ ನಿರ್ಮಿಸಲ್ಪಟ್ಟ, ಕಲ್ಯಾಣಿ ಚಾಲುಕ್ಯ ಶೈಲಿಯ 
ಹಲವಾರು ದೇವಸ್ಥಾನಗಳು, ತ್ರಿಕೂಟ ಮಂದಿರಗಳು 
ಮತ್ತು ಜೈನ ಬಸದಿಗಳೂ ಈಗಲೂ ಇಲ್ಲಿ ಕಂಡು 
ಬರುತ್ತಿವೆ. ಇವುಗಳಲ್ಲಿ "ಪಂಚಮುಖೀ ನೀರಭಪ್ರೇ 
ಶ್ವರ, ದೇವಸ್ಥಾನ ಬಹಳ ಅಪೂರ್ನವಾದದ್ದು ಮತ್ತು 
ಮಹತ್ವ ಪೊರ್ಣವಾದದ್ದು. 


ಪ್ರಸ್ತುತ ಕುರುಗೋಡು ಪಟ್ಟ ಸಣದಿಂದ ಸುಮಾರು 
ಅರ್ಥ ಕಿ. ಮಾ. ದೂರದಲ್ಲಿ ವಾಯವ್ಯ ದಿಕ್ಕಿನಲ್ಲಿ 
ಹಬ್ಬಿರುವ ಬೆಟ್ಟಿದ ಮಧ್ಯದಲ್ಲಿ ಸುಮಾರು ೧೦೦ ಅಡಿ 
ಎತ್ತರದಲ್ಲಿ ಈ "ಸಂಚಮುಖೀ ವೀರಭದ್ರೇಶ್ವರ' ದೇವ 
ಸ್ಥಾನವಿದೆ. ಇದು ಮನತಾಲತಃ ಒಂದು *ಶಿವಾಲಯ' 
ವಾಗಿದ್ದು, ಕಾಲಾನಂತರದಲ್ಲಿ ಅದು ಹಾಳಾಗಿ, ಗರ್ಭ 
ಗೃಹದ ಹೊರತಾಗಿ, ಉಳಿದೆ ಭಾಗ ಈ ಶತಮಾನದ 
ಆದಿಭಾಗದಲ್ಲಿ ಜೀರ್ಣೊದ್ಧಾರಗೊಂಡಿದೆ. ಇದು 
ಪೊರ್ವಾಭಿಮುಖವಾಗಿದ್ದು, ಉತ್ತರ ಮತ್ತು ದಕ್ಷಿಣಕ್ಕೆ 
ಪ್ರವೇಶ ದ್ವಾರಗಳೂ ಇನೆ. ಮೂರು ಅಂಕಣದ 
ಸಭಾಮಂಟನದ ಮಧ್ಯದಲ್ಲಿ ೩ ಅಡಿ ಎತ್ತರವುಳ್ಳ 
“ಬಸವಣ್ಣನ” ಶಿಲಾಮೂರ್ತಿ ಇದ್ದು, ವೀರಭದ್ರನ 


ಮೂರ್ತಿಗೆ ಅಧಭಿಮುಖವಾಗಿದೆ. 
ಹೊಂದಿಕೊಂಡು ಇರುವ ೮'ೀ೮ಆ' ಚೌಾಕಾಕಾರದ 
ಗರ್ಭಗೃಹದಲ್ಲಿ ಸ್ವಾಭಾವಿಕವಾಗಿದ್ದ ಬಂಡೆಯನ್ನೇ 
ಸಮತಟ್ಟಾಗಿ ಕೆತ್ತಿ ಅದರ ಮಧ್ಯ ಭಾಗದಲಿ ೨! 
ಬಿ pd) ಸ್ರ ೧೧ 
ವ್ಯಾಸದ ದುಂಡಾದ ಪಾಣಿಪೀಠದ ಮಧ್ಯದಲ್ಲಿ ಸ್ಥಾಪಿತ 
ವಾಗಿದ್ದ ಶಿವಲಿಂಗದ ಸ್ಥಾನದಲ್ಲಿ, ತದನಂತರದಲ್ಲಿ 
ಪಂಚಮುಖಗಳುಳ್ಳ ವೀರಭದ್ರನ ಮೂರ್ತಿಯನ್ನು 
ಸ್ಥಾನಿಸಲಾಗಿದೆ ಎಂದು ಪರಿಶೀಲನೆಯಿಂದ ತಿಳಿದು 
ಬರುತ್ತದೆ. 


ಸಭಾ ಮಂಟಿಸಕ್ಕೆ 


ಈ ವೀರಭದ್ರನ ಮೂರ್ತಿಯು ೩-೯” ಎತ್ತರ 
ವಾಗಿದ್ದು. ಬಲಗಾಲನ್ನು ನೇರವಾಗಿ, ಎಡಗಾಲನ್ನು 
ಎಡಕ್ಕೆ ಸ್ವಲ್ಪ ಓರೆಯಾಗಿ ಇಟ್ಟಂಥ ನಿಂತ ಭಂಗಿಯಲ್ಲಿದೆ. 
(ಆಲೀಢಭಂಗಿ), ಸಾಮಾನ್ಯವಾಗಿ ಎಲ್ಲಕಡೆಯಲ್ಲಿಯೂ, 
ನೀರಭದ್ರನಿಗೆ ಏಕಮುಖನಿದ್ದು, ಇಲ್ಲಿರುವ ಈ 
ಮೂರ್ತಿಗೆ ಗಂಭೀರವಾದ. "ಬದು ಮುಖಗೆಳೂ' 
“ಹನ್ನೆರಡು ಫೈಗೆಳೂ? ಇರುವುದು ಬಹಳ ಅಪರೂಪ 
ವಾಗಿದೆ. ಪ್ರತಿ ಮುಖದ ಹಣೆಯ ಮಧ್ಯದಲ್ಲಿ ಹೆಣೆಗಣ್ಣು 
(ಮೂರನೆ ಕಣ್ಣು) ಮತ್ತು ಕೋರೆ ಮಾಸೆಗಳಿನೆ. 
ಎಲ್ಲಾ ೫ ತಲೆಗಳ ಮೇಲೆ ಅಲಂಕಾರ ಯುಕ್ತವಾದ 
ಕಿರೀಟಿಗಳಿವೆ. ಆದರೆ ಮಧ್ಯದ ತಲೆಯ ಮೇಲೆ ಧರಿಸಿ 
ರುವ ಕಿರೀಟದ ಮುಂಭಾಗದೆ ಮಧ್ಯದಲ್ಲಿ ಅಲಂಕಾರದ 
ದೊಂದಿಗೆ ಶಿವಲಿಂಗದ. ಮುದ್ರೆಯಿದೆ. ಕೊರಳಲ್ಲಿ 
ಕರಡಿಗೆ (ಲಿಂಗದಕಾಯಿ) ಮತ್ತು ಬೇರೆ ಬೇರೆ ಅಳತೆಯ 


* ಮುಖ್ಯೋಸಪಾಧ್ಯಾಯೆರು, ಜಿಲ್ಲಾ ಪರಿಷತ್‌ ಬಾಲಕಿಯರ ಪ್ರೌಢಶಾಲೆ, ಕುರುಗೋಡು. 


ಇತಿಹಾಸ ದರ್ಶನ 


೮೫ 


ಮೂರು ತರಹದ ರುದ್ರಾಕ್ಷಿಯ ನರಾಲೆಗಳೂ ಥರಿಸ 
ಲ್ಪಟ್ಟಿವೆ. ಕಿನಿಯಲ್ಲಿ *ಕರ್ಣಕುಂಡಲ' ದಂತಹ ಅಭರಣ 
ಗಳಿಂದ ಅಲಂಕೃತ ವಾಗಿವೆ. ವಿಡಭುಜದ ಮೇಲಿನಿಂದ 
ಸೊಂಟದ ಬಲಬದಿಯ ವರೆಗೆ ಜನಿವಾರ? ಓರೆಯಾಗಿ 
ಜೋತು ಬಿದ್ದಿದೆ. ಭುಜಗಳು "ಭುಜಕೀರ್ತಿ' 
ಮಾದರಿಯ ಆಭರಣಗಳಿಂದ ಆಲಂಕರಿಸಲ್ಪಟ್ಟಿ ವೆ. 


ಈ ರುದ್ರಗಂಭೀರ ಮೂರ್ತಿಗೆ ಹನ್ನೆರಡು ಹಸ್ಮ 
ಗಳಿದ್ದು, ದಕ್ಷ ಸಂಹಾರಕ್ಕೆ ಹೊರಟ ಸಂದರ್ಭದಲ್ಲಿ 
ಧರಿಸಿದಂತೆ ಅನೇಕ ತರದ ಆಯುಧಗಳನ್ನು ಧರಿಸ 
ಲಾಗಿದೆ. ಬಲಗಡೆಯ ಆರು ಹಸ್ತಗಳಲ್ಲಿ ಮೇಲಿನಿಂದ 
ಕೆಳಕ್ಕೆ ಕ್ರಮವಾಗಿ ೧) ತ್ರಿಶೂಲ ೨) ಬಾಣ 
೩) ಜಿಂಕೆ ಆಕಾರದ ಆಯುಧ (ಮೃಗಾಂಕ) ೪) ಕಠಾರಿ 
೫) ಉದ್ದವಾದ ಖಡ್ಗ ೬) ಖೇಟಕ ಅಥವಾ ಕೈಗತ್ತಿ 
(ಇಬ್ಬದಿಯಲ್ಲಿ ಹರಿತವಾಗಿದ್ದು "9' ಆಕಾರದಲ್ಲಿ ಅಂಕು 
ಡೊಂಕಾಗಿದೆ) ಧರಿಸಲ್ಪಟ್ಟಿವೆ. 


ಎಡಭಾಗದ ಹಸ್ತಗಳಲ್ಲಿ ಮೇಲಿನಿಂದ ಕೆಳಕ್ಕೆ 
ಕ್ರಮವಾಗಿ ೧) ಡಮರು, ೨) ಬಿಲ್ಲು, ೩) ಡಾಲು, 
(ದುಂಡಾಕಾರದ ಮತ್ತು ಹಿಡಿಕೆಯುಳ್ಳ ಚಿಕ್ಕ ಗುರಾಣಿ 
ಯಂಥ ಆಯುಧ), ೪) ಗುರಾಣಿ (ದೊಡ್ಡದಾದ 
ಆಯತಾಕಾರದ ಹಿಂಬದಿಯಲ್ಲಿ ಹಿಡಿಕೆಯುಳ್ಳದ್ದು), 
೫) ಐದನೇ ಹಸ್ತ ಮೊಣಕೈ ಬಾಗಿಸಿ ಎಡತೊಡೆಯ 
ಮೇಲೆ ಇಡಲಾಗಿದೆ, ೬) ಆರನೇ ಹಸ್ತ ಅಭಯ ಹಸ್ತದ 
ಮುದ್ರೆಯುಳ್ಳದಾಗಿದೆ. 


ಈ ಮೂರ್ತಿಯು ನಡುವಿನ ವೀರಗಾಸೆಯನ್ನು 
ಧರಿಸಿದ್ದು, ಬಲತೊಡೆಯ ಮೇಲೆ ಚಿಕ್ಕದಾದ ಚೂರಿ 


೮೬ 


(ನೇತಾಡುತ್ತಿದೆ) ಇಳಿಬಿದ್ದಿದೆ. ಎರಡು ತೊಡೆಗಳ 
ಮುಂಭಾಗದಲ್ಲಿ (ನೀರಗಾಸೆಯ ಸ್ವಲ್ಪ ಕೆಳಗಡೆ) ಐದು 
ರುಂಡಮಾಲೆಯು ಆಭರಣದಂತೆ ಧರಿಸಲಾಗಿದೆ. ಬಲ 
ತೊಡೆಯ ಮೇಲೆ ಬಂದು ಜಂಗನ್ನು ಧರಿಸಿದ್ದು, ಬಲ 
ಮೊಣಕಾಲಿನ ಕೆಳಗೆ ಕಾಲಿಗೆ ಸುತ್ತಿರುವ ನಾಗಾಭರಣ 
ವಿದೆ. ಎಡ ಮೊಣಕಾಲಿನ ಮೇಲೆಯೂ ಒಂದು ಜಂಗನ್ನು 
ಧರಿಸಲಾಗಿದೆ. ಎರಡೂ ಪಾದಗಳಲ್ಲಿ ದಪ್ಪದಾದ 
ಹಾವುಗೆ ಗಳನ್ನು ಮೆಚ್ಚಿನಿಂತಿರುವಂತಿದೆ. ಮೂರ್ತಿ 
ಯನ್ನು ಖಂಡಿಸಿರುವ ಶಿಲಾ ಫಲಕದ ಮೇಲ್ಭಾಗದಲ್ಲಿ 
ಅರ್ಧ ಚಂದ್ರಾಕೃತಿಯಲ್ಲಿ ಪ್ರಭಾವಳಿಯ ತರಹದ 
ರಚನೆಯಿದೆ. ಈ ಮೂರ್ತಿಯ ಬಲ ಮೊಣಕಾಲ 
ಬದಿಯಲ್ಲಿ ಸುಮಾರು ಒಂದು ಅಡಿ ಎತ್ತರದ ಟಿಗರಿನೆ 
ತಲೆಯನಿಂತ ಭಂಗಿಯಲ್ಲಿರುವ "ದಕ್ಷನ ಮೂರ್ತಿಯಿದೆ. 

ಇದೆಲ್ಲಕ್ಕಿಂತಲೂ ಹೆಚ್ಚಿನ ವಿಶೇಷವೆಂದರೆ, ಈ 
ನೀರೆಭದ್ರನ ಮೂರ್ತಿಯನ್ನು ಒಂದು ಶಿಲಾ ಶಾಸನ 
ನನ್ನು ಮೊದಲು ಖಂಡಿಸಲಾಗಿದ್ದ ಕರಿಕಲ್ಲಿನ ಶಿಲಾ 
ಫಲಕದಲ್ಲಿ ನಿರ್ಮಿಸಲಾಗಿದೆ. ಶಿಲಾಫಲಕದ ಮುಂಭಾಗ 
ದಲ್ಲಿ ಈ ಮೂರ್ತಿಯನ್ನು ಕೆತ್ತಿದ್ದು, ಹಿಂಭಾಗದಲ್ಲಿ 
ಈಗಲೂ ಶಾಸನದ ಭಾಗವು ಉಳಿದಿದೆ. ಆದರೆ ಶಾಸನದ 
ಸಾಲುಗಳನ್ನು ಓದಲು ಬಾರದಂತೆ ಉಳಿಯಿಂದ 
ಅಳಿಸಲಾಗಿದೆ. ಪರಿಶೀಲಿಸಿ ನೋಡಲಾಗಿ ಇದು 
ಸುಮಾರು ೧೨-೧೩ನೇ ಶತಮಾನಕ್ಕೆ ಸೇರಿದ ಕನ್ನಡ 
ಲಿಪಿಯನ್ನು ಹೋಲುವ ಒಂದು ಶಾಸನನಾಗಿರಬಹು 
ದೆಂದು ಊಹಿಸಲಾಗಿದೆ. ಈ ತರಹದ ಪಂಚಮುಖಉಳ್ಳಿ 
೧೨ ಹಸ್ತಗಳಿರುವ ವೀರಭದ್ರನ ಶಿಲಾಮೂರ್ತಿ ನಮ್ಮ 
ದೇಶದಲ್ಲಿಯೇ ಬಹಳ ಅಪೂರ್ವವಾದುದೆಂದು ತಿಳಿಯ 
ಇಗಿದೆ. 


ಇತಿಹಾಸ ದರ್ಶನ 


